ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1346(1641) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಅಬಕಾರಿ ಸಚಿವರು 


ವಿಷಯ: ಅಬಕಾರಿ ಇಲಾಖೆಯಲ್ಲಿನ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಲ್ಲಿ ಸಿಬ್ಬಂದಿಗಳ ಕೊರತೆ ಕುರಿತು 


(ಅ) ರಾಜ್ಯದಲ್ಲಿನ ಅಬಕಾರಿ ಇಲಾಖೆಯ ವಿವಿಧ ಹಂತದ ಕಛೇರಿಗಳು ಯಾವುವು; 
ಅವುಗಳಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು; ಕೊರತೆಯಿರುವ ಹುದ್ದೆಗಳ ಸಂಖ್ಯೆ 
ಎಷ್ಟು; ಕೊರತೆಯನ್ನು ಯಾವಾಗ ತುಂಬಲಾಗುವುದು; (ಜಿಲ್ಲಾವಾರು, ತಾಲ್ಲೂಕುವಾರು, 
ಹುದ್ದೆವಾರು ಮಾಹಿತಿಯನ್ನು ನೀಡುವುದು) 


(ಆ) ರಾಜ್ಯದಲ್ಲಿ ಅಬಕಾರಿ ಇಲಾಖೆಯಿಂದ ಮದ್ಯ ಮಾರಾಟಕ್ಕೆ ಎಷ್ಟು ವಿಧದ ಪರವಾನಗಿ 
ನೀಡಲಾಗುತ್ತದೆ; ವಿವಿಧ ಪರವಾನಗಿ ಪಡೆದ ಮದ್ಯದ ಅಂಗಡಿಗಳ ಸಂಖ್ಯೆ ಎಷ್ಟು; ಅವು 
ಯಾವುವು; (ತಾಲ್ಲೂಕುವಾರು ಮತ್ತು ಪರವಾನಗಿದಾರರ ವಿಳಾಸದೊಂದಿಗೆ ಮಾಹಿತಿಯನ್ನು 
ನೀಡುವುದು) 


(ಇ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಅಬಕಾರಿ ಇಲಾಖೆಯಿಂದ ಸಂಗ್ರಹವಾದ 
ಆದಾಯವೆಷ್ಟು; ಇಲಾಖೆಯಿಂದ ಅಬಕಾರಿ ಕಾನೂನಿನ ಅನ್ವಯ ದಾಖಲಿಸಿದ 
ಪ್ರಕರಣಗಳೆಷ್ಟು; ಅವುಗಳಲ್ಲಿ ಜಪ್ತಿ ಮಾಡಿದ ಸ್ಥತಿನ ಮೌಲ್ಯವೆಷ್ಟು; (ಜಿಲ್ಲಾವಾರು, 
ವರ್ಷವಾರು ಮಾಹಿತಿಯನ್ನು ನೀಡುವುದು) 


(ಈ) ನಕಲಿ ಮದ್ಯ ಮಾರಾಟ ಮತ್ತು ಅಕ್ರಮ ಮದ್ಯದ ಮಾರಾಟವನ್ನು ಪತ್ತೆ ಹಚ್ಚುವಲ್ಲಿ 
ಇಲಾಖಾ ಸಿಬ್ಬಂದಿಗಳ ಕೊರತೆಯಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರದ ಕ್ರಮವೇನು; ಅಕ್ರಮವನ್ನು ತಡೆದು ರಾಜ್ಯದ ಬೊಕ್ಕಸದ ಸೋರಿಕೆಯನ್ನು 
ತಡೆಯುವಲ್ಲಿ ಸರ್ಕಾರದ ಕ್ರಮಗಳಾವುವು? 


